ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಎಂಟನೇ ಅಧಿವೇಶನ) 
(ಮುಂದುವರೆದ ಉಪವೇಶನಗಳು) 


ಕಾರ್ಯಕಲಾಪಗಳ ಪಟ್ಟ 


ಮಂಗಳವಾರ, ದಿನಾಂಕ 17ನೇ ನವೆಂಬರ್‌, 2೦1೮ 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


1. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು 


ಇಪ್ಪತ್ತೆರಡನೇ ಪಟ್ಟ 
ಆ) ಅಖತ ಮೂಲಕ ಉತ್ತರಿಸುವ ಪ್ರಶ್ನೆಗಳು 


ಇಪ್ಪತ್ತೆರಡನೇ ಪಟ್ಟ 


2. ಕಾರ್ಯದರ್ಶಿಯವರ ವರದಿ 


ಕಾರ್ಯದರ್ಶಿಯವರು:-- 


ಕಳೆದ ಅಧಿವೇಶನದಲ್ಲ ವರದಿಯನ್ನು ಒಪ್ಪಿಸಿದ ನಂತರ, ರಾಷ್ಟ್ರಪತಿ/ ರಾಜ್ಯಪಾಲರಿಂದ 
ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಯನ್ನು ಸಭೆಯ ಮುಂದೆ ಮಂಡಿಸುವುದು. 


3. ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ದಸ್ಯರಿಗೆ ಈಗಾಗಲೇ ಪ್ರತ್ಯೇಕವಾಗಿ ಕಳುಹಿಸಲಾಗಿರುವ ಆರು ಹಾಗೂ ಏಳನೇ ಪಟ್ಟಯ 


4. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


ಶ್ರೀಯುತರುಗಳಾದ ಜ.ಆರ್‌. ಪಾಟೀಲ್‌, ಜ. ರಾಮಕೃಷ್ಣ ಮತ್ತು ಮಾಅಕಯ್ಯ ವಿ. 
ಗುತ್ತೇದಾರ್‌ ಅವರುಗಳು ರಾಜ್ಯದಲ್ಲ ಮಳೆ ಕಡಿಮೆಯಾಗಿ, ಬರಗಾಲದಿಂದ ಕೃಷಿ ಬೆಳೆಗಳು 
ಹಾಳಾಗಿರುವುದು, ಜನಖಾನುವಾರುಗಳಗೆ ಕುಡಿಯುವ ನೀರಿಗೆ ತೊಂದರೆಯಾಗಿರುವುದು., 
ಬರಗಾಲದಿಂದ ರೈತರು ಅನೇಕ ಸ೦ಕಷ್ಟಗಳಗೆ ಒಳಗಾಗಿರುವ ಬಗ್ಗೆ ಚರ್ಚಿಸುವುದು. 


ರೀತ್ಯಾ. 


ಪು.ತಿ.ನೋ 


ಎಡ 


೮. ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಎಸ್‌.ಎನ್‌. ಸುಬ್ಬಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಜಲ್ಲೆ ಬಾಗೇಪಲ್ಲ ವಿಧಾನಸಭಾ ಕ್ಷೇತ್ರ 
ವ್ಯಾಪ್ತಿಯ ಗುಡಿಬಂಡೆ "ತಾಲ್ಲೂಕಿನ ಸೋಮೇನಹಳ್ಳಿ ಹೋಬಳಯಲ್ಲ 66/1 ಕೆ.ವಿ. ವಿದ್ಯುತ್‌ 
ಸ್ವೀಕರಣಾ ಕೇಂದ್ರದ ಕಾಮಗಾರಿ ಪ್ರಾರಂಭವಾಗಿ ಅನೇಕ ತಿಂಗಳು ಕಳೆದಿದ್ದರೂ 
ಗುತ್ತಿಗೆದಾರರು ಕಾಮಗಾರಿಯನ್ನು ಪೂರ್ಣಗೊಳಸಲು ವಿಳಂಬ ಮಾಡುತ್ತಿರುವ “ಗ್ಗೆ 
ಮಾನ್ಯ ಇಂಧನ ಸಚಿವರ ಗಮನ ಹತೇಯುವುದು. 


2. ಶ್ರೀ ಕೆ.ಜ. ಬೋಪಯ್ಯ ಅವರು ಅರಣ್ಯ ಇಲಾಖೆಗೆ ಹಸ್ವಾ೦ತರಿಸಿರುವ ಸಿ ಅಂಡ್‌ ಡಿ 
ಜಮೀನುಗಳನ್ನು ವಾಪಸ್ಸು ಪಡೆಯದೆ ಫಾರಂ 5೦, 53ರ ಅಡಿಯಲ್ಲ ಸಲ್ಲಸಿರುವ 
ಅರ್ಜಗಳನ್ನು ಭಟ ಸಕ್ರಮಗೊಳಸಲು ಸಾಧ್ಯವಾಗುತ್ತಿಲ್ಲವಾದ್ದರಿ೦ದ, ಸಿ ಅಂಡ್‌ ಡಿ 
ಜಮೀನುಗಳನ್ನು ಅರಣ್ಯ ಇಲಾಖೆಯುಂದ ವಾಪಸ್ತು ಪಡೆದು ಅನುಭೋಗದಲ್ಲರುವವರಿಗೆ 


ಸಾಗುವಳ ಪತ್ರ pW ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


3. ಶ್ರೀ ಮಾನಪ್ಪ ಡಿ.ವಜ್ಜಲ್‌ ಅವರು ರಾಯಚೂರು ಜಲ್ಲೆಯ ಅಂಗಸುಗೂರು ಪಟ್ಟಣದ ದೊಡ್ಡ 
ಕೆರೆಯನ್ನು `ರಾಷ್ಟ್ರೀಯ ಕೆರೆ ಸಂರಕ್ಷಣಾ ಯೋಜನೆ”. ಅಡಿ ಅಭಿವೃದ್ಧಿಪಡಿಸುವ ಬಗ್ಗೆ ಮಾನ್ಯ 
ಅರಣ್ಯ eed ಗಮನ ಸೆಳೆಯುವುದು. 


4. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು ಆ೦ಧ್ರಪ್ರದೇಶದ ತಿರುಪತಿ ತಿರುಮಲದಲ್ಲರುವ 
ರಾಜ್ಯದ ಅಥಿತಿ ಗೃಹಗಳನ್ನು ಆನ್‌ಲೈನ್‌ ಮೂಲಕ ಕಾಯ್ದಿರಿಸುತ್ತಿರುವುದರಿ೦ದ ರಾಜ್ಯದ 
ಯಾತ್ರಾರ್ಥಿಗಳಗೆ ತೊ೦ದರೆಯಾಗುತ್ತಿದ್ದು, ಈ ಪದ್ದತಿಯನ್ನು ಕೈಬಡುವ ಬಗ್ಗೆ ಮಾನ್ಯ 
ಅಬಕಾರಿ ಹಾಗೂ ಮುಜರಾಯಿ ಸಚಿವರ 'ಗಮನ ಸೆಳೆಯುವುದು. 


೮. ಕ್ರೀ ಎಲ್‌.ಎ. ರವಿಸುಬ್ರಮಣ್ಯ ಅವರು ಬೆಂಗಳೂರು ನಗರ ಹಾಗೂ ಬಸವನಗುಡಿ 
ವಿಧಾನಸಭಾ ಕ್ಷೇತ್ರದ ವ್ಯಾಷ್ಟಿಯಲ್ಲ ಸಮರ್ಪಕವಾಗಿ ಕಸ ವಿಲೇವಾರಿಯಾಗದೆ ಅಕಾಅಕ 
ಮಳೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಿರುವ ಹಿನ್ನೆ ಲೆಯಲ್ಲ 
ಘನತ್ಯಾಜ್ಯದ ಶೀಘ್ರ ಹಾಗೂ ಸಮರ್ಪಕ ವಿಲೇವಾರಿಗೆ ಕೈಗೂಂಡಿರುವ ತುರ್ತು ಕ್ರಮಗಳ 
ಬಗ್ಗೆ ಮಾನ್ಯ ಬೆ೦ಗಳೂರು ನಗರಾಭವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ 
ಸೆಳೆಯುವುದು. 


6. ಶ್ರೀ ಮಾಅಕಯ್ಯ ವಿ.ಗುತ್ತೇದಾರ್‌ ಅವರು ಅಫಜಲಪೂರ ತಾಲ್ಲೂಕಿನಲ್ಲರುವ ಪ್ರಸಿದ್ಧ 
ದತ್ತಾತ್ರೇಯ ದೇವಸ್ಥಾನಕ್ಕೆ ಬರುವ ಸ್ಟೇಷನ್‌ ಗಾಣಗಾಪುರದಿಂದ ರೇವೂರ "ರಸ್ತೆ' 
ದೇವಲಗಾಣಗಾಪುರದಿ೦ಿದ. ಅಫಜಲಪೂರದವರೆಗಿನ ರಸ್ತೆ ಹಾಗೂ ಚೌಡಾಪುರದಿಂದ 
ಚಿನ್ಶಳ್ಳವರೆಗಿನ ರಸ್ತೆಯು ತುಂಬಾ ಹದಗೆಟ್ಟದ್ದು, ಸದರಿ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲು 
ಅಗತ್ಯವಿರುವ ಅನುದಾನವನ್ನು ಪ್ರಸಕ್ತ ಸಾಅನ ಬಜೆಟ್‌ನಲ್ಲ sibs ಮಾಡುವ ಬಗ್ಗೆ 
ಮಾನ್ಯ ಲೋಕೋಪಯೋಗಿ ಜವ "ಗಮನ ಸೆಳೆಯುವುದು. 


7. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆಯ ಹೊಳೆನರಸೀಪುರ ತಾಲ್ಲೂಕಿನ ಹಳೇಕೋಟಿ 
ಹೋಖಳ ಅತ್ತಿಚೌಡೇನಹಳ್ಳ ಗ್ರಾಮದ ಒಂಟಗುಡ್ಡ ಕಾವಲ್‌ ಸರ್ವೆ ನಂ: 1ರಲ್ಲ ಸರ್ಕಾರದಿಂದ 
ಕಾಂಬ್ದರಿಸಲಾಗಿರುವ ಜಮೀಸಿನಲ್ಲ ಅನಧಿಕೃತ “ಸಾಗುವಳದಾರರಿಗೆ ಹಾಗೂ ಮುಳುಗಡೆ 
ನಿರಾಶ್ರಿತರಿಗೆ ಉಳದಿರುವ 8311 ಎಕರೆ ಜಮೀನನ್ನು ಮಂಜೂರು ಮಾಡುವ ಬಗ್ಗೆ ಮಾನ್ಯ 
ಕಂದಾಯ ಸಚಿವರ ಗಮನ ಸೆಳೆಯುವುದು. 

ಎಸ್‌.ವೈ. ಕುಳಗೇರಿ 
೯ದರ್ಶಿ(ಪ್ರ) 


NK, | ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


